, ಕರ್ನಾಟಕ ವಿಧಾನ ಪರಿಷತ್ತು 


1463 (1780). 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 
ಸದಸ್ಯರ ಹೆಸರು : ಶ್ರೀ ಪುಟ್ಟಣ್ಣ (ಶಿಕ್ಷಕರ ಕ್ಷೇತ್ರ. 
ಉತ್ತರಿಸುವ ದಿನಾಂಕ... .:- 14-03-2022 A 
ಉತ್ತರಿಸುವ ಸಚಿವರು ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು. 
3ಸಂ | ಹ್ನೆ ಉತ್ತರ 
(ಅ) 11986-87ನೇ. ಸಾಲಿನಿಂದ 1994-95ನೇ | -1986-87ನೇ ಸಾಲಿನಿಂದ 1994-95ನೇ | 
ಸಾಲಿನವರೆಗೆ . ರಾಜ್ಯದಲ್ಲಿ ಪ್ರಾರಂಭವಾಗಿರುವ | ಸಾಲಿನವರೆಗೆ ಪ್ರಾರಂಭವಾಗಿರುವ ಕನ್ನಡ 


ಕನ್ನಡ ಮಾಧ್ಯಮ ಪ್ರೌಢಶಾಲೆಗಳು ಮತ್ತು 
| ಪದವಿ. ಪೂರ್ವ" ಕಾಲೇಜುಗಳೆಷ್ಟು' (ವಿವರ 
'ನೀಡುವುದು) 


F 


ರ p - 


ಮಾಧ್ಯಮದ ಪೌಢ ಶಾಲೆಗಳು ಮತ್ತು ಪದವಿ 
ಪೂರ್ವಕಾಲೇಜುಗಳ ವಿವರ ಈ ಕೆಳಗಿನಂತಿದೆ. 


ಪೌಢಶಾಲೆಗಳು ಪದವಿಪೂರ್ವ 
ಕಾಲೇಜುಗಳು. 
377 


| 1426 


(ಈ) 


ಇ. ಸಾಲಿನಲ್ಲಿ ಪ್ರಾರಂಭವಾಗಿರುವ ಶಾಲಾ 


” | ಕಾಲೇಜುಗಳನ್ನು - 


ವೇತನಾನುದಾನಕ್ಕೊಳಪಡಿಸಲು ಯಾವಾಗ 


ಸರ್ಕಾರದ ಆದೇಶ ಸಂಖ್ಯೆ; ಇಡಿ 59 ಪಿಎಂಸಿ 
2006, ದಿನಾಂಕ:06/10/2007 ಮತ್ತು ಸರ್ಕಾರದ 
ಆದೇಶ ಸಂಖ್ಯೆ: ಇಡಿ 217 ಪಿಎಂಸಿ 2008, 


ನೀಡುವುದು) 


ಸರ್ಕಾರಿ .ಆದೇಶ ಹೊರಡಿಸಿದೆ; (ವಿವರ | ದಿನಾಂಕ:08/49/2008ರಂತೆ ಖಾಸಗಿ 
ನೀಡುವುದು) ಅನುದಾನರಹಿತ ಪ್ರಾಥಮಿಕ ಮತ್ತು ಪೌಢಶಾಲೆ' 
ಹಾಗೂ ಪದವಿ ಪೂರ್ವಕಾಲೇಜುಗಳನ್ನು 

ಸಹಾಯಾನುದಾನಕ್ಕೆ ಒಳಪಡಿಸಲು 

. | ಆದೇಶಿಸಲಾಗಿದೆ. 

(ಇ) | ಈ ಅವಧಿಯಲ್ಲಿ ಪ್ರಾರಂಭವಾಗಿರುವ ಎಷ್ಟು | 1986-87ನೇ ಸಾಲಿನಿಂದ 1994-95ನೇ 
ಶಾಲಾ ಕಾಲೇಜುಗಳನ್ನು ಇದುವರೆವಿಗೆ | ಅವಧಿಯಲ್ಲಿ ಪ್ರಾರಂಭಗೊಂಡು 
ವೇತನಾನುದಾನಕ್ಕೊಳಪಡಿಸಲಾಗಿದೆ; (ವಿವರ ಸಹಾಯಾನುದಾನಕ್ಕೆ ಒಳಪಟ್ಟಿರುವ ಪೌಢ 


"| ಶಾಲೆಗಳು ಮತ್ತು ಪದವಿ ಪೂರ್ವ ಕಾಲೇಜುಗಳ 


ವಿವರ ಈ ಕೆಳಗಿನಂತಿದೆ. 


ಪದವಿ 
ಕಾಲೇಜುಗಳು 


ಹೂರ್ವ 


ಪೌಢ ಶಾಲೆಗಳು 


ಸನಾನಡ9ರ ನಿಮಿತ್ತ ಸತ್ಕಾರ ಸಂಖ್ಯೆ ಆಇ 


(ಈ) |ಬಾಕಿ ಉಳಿದಿರುವ ಶಾಲಾ ಕಾಲೇಜುಗಳನ್ನು |157 ವೆಚ್ಚ-8/2020, ದಿನಾಂಕ:10/06/2020 
ಹ ಇದುವರೆವಿಗೂ  ರನ್ನಯ ಯಾವುದೇ ಹೊಸ ಅನುದಾನರಹಿತ 
ವೇತನಾನುದಾನಕ್ಕೊಳಪಡಿಸದಿರಲು ಶಾಲಾ `ಕಾಲೇಜುಗಳನ್ನು| 
| ಕಾರಣಗಳೇನು; ನ ಸಹಾಯಾನುದಾನಕ್ಕೊಳಪಡಿಸುವಂತಿಲ್ಲ ಎಂದು 
ಆ ಯಾವ ಕಾಲಮಿತಿಯಲ್ಲಿ ಆರ್ಥಿಕ ನಿರ್ಬಂಧವನ್ನು ವಿಧಿಸಲಾಗಿದೆ. 
ವೇತನಾನುದ್ದಾನಕ್ಕೊಳಪಡಿಸಲಾಗುವುದು? 


ಸರ್ಕಾರದ ಪತ್ರ ಸಂಖ್ಯೆ:ಇಪಿ 445 ಪಿಬಿಎಸ್‌ 


2021, ದಿನಾಂಕಃ19.01.02022ರಲ್ಲಿ 1995ಕ್ಕೂ 
ಘೂರ್ವದಲ್ಲಿ . "-ಪ್ರಾರಂಭವಾಗಿ '' ಸತತವಾಗಿ 
ನಡೆದುಕೊಂಡು ಬಂದ ಪ್ರಾಥಮಿಕ ಮತ್ತು 


ಪ್ರೌಢಶಾಲೆಗಳನ್ನು ಸಹಾಯಾನುದಾನಕ್ಕೊಳಪಡಿಸುವ 
ಸಂಬಂಧ ಬಾಕಿ ಇರುವ ಅರ್ಹ ಪ್ರಸ್ತಾವನೆಗಳನ್ನು 
ದಿನಾಂಕ:31.03.2022ರ ಒಳಗಾಗಿ ಸರ್ಕಾರಕ್ಕೆ 
ಸಲ್ಲಿಸುವಂತೆ ಸೂಚಿಸಲಾಗಿದೆ. 


ಸಂಖ್ಯೆ:ಇಪ 99 ಎಸ್‌ಇಎಸ್‌ 2022 


